ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 133 (148) 
ಸದಸ್ಯರ ಹೆಸರು : ಶ್ರೀ ಸುನಿಲ್‌ ಸುಬ್ರಮಣಿ ಎಂ.ಪಿ (ಸ ಸ್ಫಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ : 01-02-2021 


ಉತ್ತರಿಸಬೇಕಾದ ಸಚಿವರು 


$ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸ ವೈದ್ಯಕೀಯ 


ಶಿಕ್ಷ. ಣಿ ಸಚಿವರು 


ಸಸಂ 


ಪಶ್ನೆ 


ತ್ತರ 


(ಅ) 


ರಾಜ್ಯ್ಕದಲ್ಲಿರುವ``ಪ್ರಾಥಮಿಕ "ಆರೋಗ್ಯ 


ರಾಜ್ಯದಲ್ಲಿ "ಒಟ್ಟು 2359 `ಪ್ರಾಥಮಿಕ ಆರೋಗ್ಯ 


ಕೇಂದ್ರಗಳ ಸಂಖ್ಯೆ: ಎಷ್ಟು ; ತಂದೆಗಳು ಕಾರ್ಯನಿರ್ವಹಿಸುತ್ತಿವೆ. (ಜಿಲ್ಲಾವಾರು 
(ಜಿಲ್ಲಾವಾರು ವಿವರ ಎ ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ) 
(ಆ) ಸಮುದಾಯ" ಆರೋಗ್ಯ `'ಕೇಂದಗಳನ್ನು ಭಾರತೀಯ ಸಾರ್ವೆಜನಿಕ ಆರೋಗ್ಯ 


ಸ್ಲಾಪಿಸಲು ಇರುವ 
ಮಾನದಂಡಗಳೇನು; (ಮಾಹಿತಿ 
ನೀಡುವುದು) 


ಮಾನದಂಡಗಳನ್ನಯ (1PHS) ಸಮತಟ್ಟು ಪ್ರದೇಶದಲ್ಲಿ 
1 ಲಕ್ಷ 20 ಸಾವಿರ ಜನಸಂಖ್ಯೆಗೆ ಹಾಗೂ ಗುಡ್ಡಗಾಡು 
ಪ್ರದೇಶದಲ್ಲಿ 80 ಸಾವಿರ ಜನಸಂಖ್ಯೆಗೆ ಒಂದು 
ಸಮುದಾಯ ಆರೋಗ್ಯ ಕೇಂದ್ರ ಸ್ಥಾಪಿಸಲು 
ಅವಕಾಶವಿರುತ್ತದೆ. i 


(ಈ) 


ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ 
ಇರುವ ಪ್ರದೇಶಗಳಲ್ಲಿರುವ ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳನ್ನು ಸಮುದಾಯ 


ಆರೋಗ್ಯ ಕೇಂದ್ರಗಳನ್ನಾಗಿ 
ಮೇಲ್ಪರ್ಜೇಗೇರಿಸಲು ಸರ್ಕಾರದ 
ಕ್ರಮಗಳೇನು: (ಮಾಹಿತಿ 
ನೀಡುವುದು)? 


ಅರ್ಥಿಕ ವಸ್ಥರತೆ ಇಲ್ಲದಿರುವುದರಿಂದ ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ 
ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾ ಸ್ತಾವನೆಗಳನ್ನು 
ಸದ್ಯಕ್ಕೆ ತಡೆಹಿಡಿಯಲಾಗಿದೆ. 


ಆಕುಕ 04 ಎಸ್‌ಬಿವಿ 2021 


ತ Lh 
ಡಾ ಕ. ಸಾಕರ್‌) 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


\ 


ಅನುಬಂಧ 


ಕರ್ನಾಟಕ ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಾದ ಪ್ನ್‌ ಸಂಷ್ಯ್‌ಸಕಕ್ಕ 


ರಾಜ್ಯದಲ್ಲಿರುವ ಜಿಲ್ಲಾವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಂಖ್ಯೆ ವಿವರ 


ಕ್ರಸಂ ಜಿಲ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಂಖ್ಯೆ 
1 ಬಾಗಲಕೋಟಿ Wi 49 | 
27 'ಜಂಗಳಾರ್‌ ಸಾ 48 
3 [ಜಿಂಗಳೂರು ನಗರ 96 
41 ಚಿಳಗಾವಿ 148 
5 ಬಳ್ಳಾರಿ 73 
6 ಬೀದರ್‌ 58 
7 |ವಿಜಯಪಮರ 67 
8 ಚಿಕ್ಕಬಳ್ಳಾಪುರ 60 
5 ಚಕ್ನಮಗಳಾರು 50 
7 ಚಿತ್ರದುರ್ಗ 82 
11 | ಚಾಮರಾಜನಗರ 64 
7 [ದಕ್ಷಣ ಕನ್ನಡ 72 
13 ದಾವಣಗೆರೆ 101 
14 | ಧಾರವಾಡ 45 
15 |ಗೆದೆಗೆ 39 
16 |ಕಲಬುರಗಿ 94 
17 |ಹಾಸನ 136 
18 | ಹಾಷೇರಿ 69 
7 ಕಡಗ T 79 
20 | ಕೋಲಾರ 69 
21 'ಕೊಪ್ಪಳಿ 49 
22 ಮಂಡ್ಯ 115 
23 ಮೈಸೂರು 147 
24 | ರಾಯಚೂರು 52 
25 1ರಾಮನಗರ 63 
26 ಶಿವಮೊಗ್ಗ 110 
27 | ತುಮಕೂರು 147 
28 ಉ.ಕನ್ನಡ 83 
29 | ಉಡುಪಿ 62 
30 | ಯಾದಗಿರಿ 42 
ರಾಜ್ಯದ ಒಟ್ಟು 2359 


